ಚುಕ್ಕೆ ಗುರುತಿಲ್ಲದ ಪ್ರ 
ಸದಸ್ಯರ ಹೆಸರು 


ಶ್ನೆ ಸಂಖ್ಯೆ 


ಕು 


ಕರ್ನಾಟಕ ವಿಧಾನ ಪರಿಷತ್ತು 
701 


ಶ್ರೀ" ರಘುನಾಥ್‌ ರಾವ್‌ ಮಲ್ಕಾಪುರೆ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) ' 


ಉತ್ತರಿಸುವವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಹಾಗೂ 
§ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 
ಸಚಿವರು. 
ಉತ್ತರಿಸಬೇಕಾದ ದಿನಾಂಕ 25/09/2020 
ಕ್ರ ಉತರ 
ಸ. ಪಶ್ನೆ ; ಇ 
ಅ.1 ಬೀದರ್‌ ಜಿಲ್ಲೆಯಲ್ಲಿರುವ" `ಮಹಿಳಾ 4 
ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ | ಬೀದರ್‌ ಜಿಲ್ಲೆಗೆ ಪೂರಕ ಪೌಷ್ಠಿಕ ಆಹಾರ ಕಾರ್ಯಕ್ರಮದಡಿ ಕಳೆದ 3 
2017-18 ರಿಂದ 2019-20ನೇ | ವರ್ಷಗಳಲ್ಲಿ ಮಂಜೂರು ಮಾಡಲಾದ ತಾಲ್ಲೂಕುವಾರು ಅನುದಾನದ 
ಸಾಲಿನವರೆಗೆ ಅಂಗನವಾಡಿ ಮಕ್ಕಳಿಗೆ | ವಿವರ ಈ ಕೆಳಕಂಡಂತಿದೆ. 
ಬಾಣಂತಿಯರಿಗೆ ಗರ್ಭಿಣಿಯರಿಗೆ f k s 
"| ನೀಡುವ ಆಹಾರ ಪೂರೈಕೆ ಕುರಿತು ಕ್ರ ತಾಲ್ಲೂಕ 7 ಮಂಜೂರು`'ಮಾಡಲಾದ ಅನುದಾನ 
ಎಷ್ಟು ಅನುದಾನ ಮಂಜೂರು "ಸಂ. (ರೂ.ಲಕ್ಷಗಳಲ್ಲಿ) 
ಮಾಡಲಾಗಿದೆ; (ತಾಲ್ಲೂಕುವಾರು 2017-18 | 2018- 2019-20 
ಮಾಹಿತಿ ನೀಡುವುದು.) 2 19 
i 1 ಬೀದರ್‌ 1836.48 | 1905.21 1910.37 
2 ಭಾಲ್ಕಿ 1551.38 | 1386.10 1391.26 
3 ವಸವ I 1685.68 
| 4 ಹುಮನಾಬಾದ್‌ 1400.10 | 1335.96 | 1341.14 
| 5 ಸಂತಹುರ 1392.74 | 1432.54 | 1437.46 
ಆಈ ಅನುದಾನವನ್ನು ಸಮರ್ಪಕವಾಗಿ 
ಉಪಯೋಗಿಸಿಕೊಳ್ಳಲಾಗಿದೆಯೇ; ' 
ಹೌದು. 
ನಅಹಾರ ಪೂಕೈಕಯನ್ನು ಯಾನ್‌] ಆಹಾರ `ಷಾಕೈಕಗೆ `` ಯಾವುಡೀ ಎಜಿನ್ನಗೆ ಗುತ್ತಗೆ ನಾಡಿರುವುದ್ದ 


ಯಾವ ಏಜೆನ್ನಿಯವರಿಗೆ ಗುತ್ತಿಗೆ 


| ನೀಡಲಾಗಿದೆ; ---- ------ ಗುತ್ತಿಗೆಯ 
ಕರಾರುಗಳೇನು; (ಮಾಹಿತಿ 


ನೀಡುವುದು.) 


ಸರ್ವೋಚ್ಛ ನ್ಯಾಯಾಲಯದ: ಆದೇಶದಂತೆ ಅಂಗನವಾಡಿ ಕೇಂದ್ರಗಳಿಗೆ 
ಆಹಾರ ಪದಾರ್ಥಗಳನ್ನು ಸರಬರಾಜು" ಮಾಡಲು ಇಲಾಖಾ ವತಿಯಿಂದ 
137 ಮಹಿಳಾ ಪೂರಕ ಪೌಷ್ಠಿಕ ಆಹಾರ ಉತ್ಪಾದನಾ ಮತ್ತು ತರಬೇತಿ 
ಕೇಂದ್ರ. '(ಎಂ.ಎಸ್‌.ಪಿ.ಟಿ.ಸಿ) : ಗಳನ್ನು ಸ್ಥಾಪಿಸಲಾಗಿದೆ. ಬೀದರ್‌ 
ಜಿಲ್ಲೆಯಲ್ಲಿರುವ 05 ಎಂ.ಎಸ್‌.ಪಿ.ಟಿಸಿ. ಗಳು ಪೂರಕ ಪೌಷ್ಠಿಕ 
ಆಹಾರವನ್ನು ಸರಬರಾಜು ಮಾಡುತ್ತಿವೆ. 


ಈ. 1 ಆಹಾರ: ಪದಾರ್ಥಗಳನ್ನು ಖರೀದಿಸಲು 
ಇರುವ- ಮಾನದಂಡಗಳೇ ಹಾಗೂ 
ನಿಯಮಗಳೇನು; ರೀದಿಸಿರುವ 
ಪ್ರಕರಣಗಳೇನಾದರೂ ಕ ಬೆಳಕಿಗೆ 
) ಬಂದಿವೆಯೇ; " ಬಂದಿದ್ದಲ್ಲಿ ಸಂಪೂರ್ಣ 
ಮಾಹಿತಿ ನೀಡುವುದು? 


ಜಿಲ್ಲಾಧಿಕಾರಿಗಳ - ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಮಿತಿಯನ್ನು 
ರಚಿಸಲಾಗಿದೆ. ಈ ಸಮಿತಿಯು ಆಹಾರ ಪದಾರ್ಥಗಳ ಬೆಲೆಯನ್ನು ಮ 
ಮೆನುವನ್ನು ನಿರ್ಧರಿಸುತ್ತದೆ. ಮೆನುವಿನ ಆಧಾರದ ಮೇಲೆ ಶಿತು ಅಭಿವೃದ್ಧಿ 


ಯೋಜನಾಧಿಕಾರಿಗಳು ಆಹಾರ ಪದಾರ್ಥಗಳಿಗೆ ಬೇಡಿಕೆಯನ್ನು 


ಸಲ್ಲಿಸುತ್ತಾರೆ. ಬೇಡಿಕೆಯಂತೆ ಮಹಿಳಾ" ಪೂರಕ ಪೌಷ್ಠಿಕ ಆಹಾರ 
ಉತ್ಪಾದನಾ "ಮತ್ತು ತರಬೇತಿ ಕೇಂದ್ರ (ಎಂ.ಎಸ್‌.ಪಿ.ಟಿ.ಸಿ)'. ಧಳು 


ಜೆಲ್ಲಾಧಿಕಾರಿಗಳು ನಿಗದಿಪಡಿಸಿರುವ ದರದಲ್ಲಿ ಆಹಾರ ಪದಾರ್ಥಗಳನ್ನು | 


ಸರಬರಾಜು ಮಾಡುತ್ತವೆ. 


ಅಂಗನವಾಡಿ ಕೇಂದ್ರಗಳಿಗೆ ಅಹಾರ ಪದಾರ್ಥಗಳನ್ನು ಸರಬರಾಜು 
ಮಾಡುವ ಮುನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ 
ಪ್ರಯೋಗಾಲಯಗಳಲ್ಲಿ ಗುಣಮಟ್ಟದ ಬಗ್ಗೆ. ಪರಿಶೀಲಿಸ ಸಲಾಗುತ್ತಿದೆ. ಆಹಾರ 
ಸಾಮಗಿಗಳು ತೀರ ಕಳಪೆ ಮಟ್ಟದ್ದಾಗಿರುವ ಬಗ್ಗೆ ಯಾವುದೇ ದೂರುಗಳು 
ದಾಖಲಾಗಿರುವುದಿಲ್ಲ. 


ಸಂಖ್ಯೆ :ಮಮಣಇ 183 ಐಸಿಡಿ 2020 


(ಶಶಿಕಲಾ ಅಣ್ಣಾಸಾಹೇಬ್‌ ` ಜೊಲ್ಲೆ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ, 
ಹಾಗೂ ಹಿರಯ ನಾಗರೀಕರ" ಸಬಲೀಕರಣ ಸಚಿವರು. 


